ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಸಹಾಯಕ ಪ್ರಾಧ್ಯಾಪಕರುಗಳ ನೇಮಕಾತಿ ಕುರಿತು 
ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಲೇತ್ರು):- 


533(597) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ದಮಶೀಲತೆ ಮತ್ತು ಜೀವನೋಪಾಯ 
ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2015ನೇ ಸಾಲಿನಲ್ಲಿ ಅಧಿಸೂಚನೆಗೊಂಡ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2017ನೇ ಜನವರಿಯಲ್ಲಿ 
ಮೊದಲ ಪಟ್ಟೆಯಲ್ಲಿ 1960 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಲಾಗಿದ್ದು ಭರ್ತಿಯಾಗದ 100ಕ್ಕೂ ಹೆಚ್ಚು 
ಹುದ್ದೆಗಳಿಗೆ ಬದಲಿ ಅಭ್ಯರ್ಥಿಗಳನ್ನು ಆಯ್ತೆ ಮಾಡುವ ಸಲುವಾಗಿ 28.03.2019ರಲ್ಲಿ ಹೆಚ್ಚುವರಿ ಅಭ್ಯರ್ಥಿಗಳ 
ಆಯ್ತೆ ಪಟ್ಟಿಯನ್ನು ಅಧಿಸೂಚಿಸಿದ್ದು, ಈವರೆವಿಗೂ ನೇಮಕಾತಿ ಆದೇಶ ನೀಡದಿರಲು ಕಾರಣವೇನು; 


(ಆ) ನೇಮಕಾತಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬದಿಂದಾಗಿ 28.03.2019 ರಂದು ಪ್ರಕಟಿಣೆಗೊ೦ಡ ಪಟ್ಟಿಯು 
ಅಧಿಸೂಚಿಸಿದ್ದರೂ ಪ್ರಕ್ರಿಯೆ ವಿಳಂಬವಾದ ಕಾರಣ ಅಮಾನ್ಯಗೊಂಡಿದ್ದು, 2020ರ ಜೂನ್‌ ತಿಂಗಳಲ್ಲಿ ಸಚಿವ 
ಸಂಪುಟ ಸಭೆ''ಯಲ್ಲಿ ನೇಮಕಾತಿ ಕಾಯ್ಗೆಗೆ ತಿದ್ದುಪಡಿ ಮಾಡಿ ಸದರಿ ಪಟ್ಟಿಗೆ 2 ವರ್ಷಗಳ ಮಾನ್ಯತೆ ನೀಡಿದ್ದು 
ಈ ಮಾನ್ಯತೆಯು ಮಾರ್ಚ್ಜ್‌-2021ಕೆ ಅಮಾನ್ಯವಾಗಲಿದೆಯೇ; 


(ಇ) 2017ರ ಪಟ್ಟಿಯಲ್ಲಿ ನೇಮಕಾತಿಯ ಹಲವು ಅಭ್ಯರ್ಥಿಗಳು ವಯೋಮಿತಿ ಮೀರಿದ್ದು 
ನೇಮಕಾತಿಗೊಳ್ಳದಿದ್ದಲ್ಲಿ ಅವರುಗಳು ಅತಂತ್ರವಾಗುವ ಸಾಧ್ಯತೆ ಇರುವುದರಿಂದ ಸರ್ಕಾರ ಕೈಗೊಂಡಿರುವ 
ಶ್ರಮವೇನು? 


